ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 


ES 


ಪ್ರದೇಶಗಳಿವೆ; (ಜಿಲ್ಲಾವಾರು ವಿವರ | ಅವುಗಳಲ್ಲಿ 2750 ಕೊಳಚೆ ಪ್ರದೇಶಗಳನ್ನು ಮಂಡಳಿಯ ಕಾಯಿದೆ ' 
ನೀಡುವುದು) | ಪ್ರಕಾರ ಘೋಷಿಸಲಾಗಿದೆ. ಜಿಲ್ಲಾವಾರು ವಿವರ ಅನುಬಂಧ-1 ರಲ್ಲಿ; 
ಒದಗಿಸಲಾಗಿದೆ. 

ಸರ್ಕಾರವು ಆಯವ್ಯಯದಲ್ಲಿ ಕೊಳಚೆ ಸುಧಾರಣೆ ಲೆಕ್ಕ 
ಶೀರ್ಷಿಕೆಯಡಿ ಒದಗಿಸಲಾಗುವ ಅನುದಾನದಲ್ಲಿ ಅಗತ್ಯ ಮೂಲಭೂತ 
ಸೌಲಭ್ಯಗಳಾದ ಕುಡಿಯುವ ನೀರು, ರಸ್ತೆ ಚರಂಡಿ, ಬೀದಿದೀಪ, 
ಶೌಚಾಲಯ, ಸಮುದಾಯ ಭವನ, ಯು.ಜಿ.ಡಿ ಮತ್ತು ಇತರೆ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಈ ಕೊಳಚೆ ಪ್ರದೇಶಗಳಲ್ಲಿ ಸರ್ಕಾರ 
ನೀಡಿರುವ ಮೂಲಭೂತ 
ಸೌಲಭ್ಯಗಳೇನು; ಶಾಲೆ ಮತ್ತು 
ಮನೆಗಳ ಒಟ್ಟು ಸಂಖ್ಯೆ ಎಷ್ಟು; (ವಿವರ 
ನೀಡುವುದು) 


| 
ವಿವಿಧ ವಸತಿ ಯೋಜನೆಗಳಲ್ಲಿ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ | 
ಮನೆಗಳನ್ನು ನಿರ್ಮಿಸಿ ಹಂಚಿಕೆ ಮಾಡಲಾಗುತ್ತಿದೆ. ವಿವರ ಕೆಳಕಂಡಂತಿದೆ. 


ಡೊಣನ ನಮಿಿರವ ಹಾ 
'| ಸಂ | ಮನೆಗಳ 

| ಸಂಖ್ಯೆ 

1 |ಹುಡ್ಕೋ ವಸತಿ ಯೋಜನೆ 30460 ; ಪೂರ್ಣ 


EE 
ಎಸ್‌.ಸಿ.ಪಿ. ವಸತಿ ಯೋಜನೆ 


ಸರ್ಮ್‌-ಬಿ ಎಸ್‌ಯುವಿ 


| | ಗೊಂಡಿದೆ. 


ee 


| 
| 5 | ನರ್ಮ್‌-ಐ.ಹೆಚ್‌.ಎಸ್‌.ಡಿ.ಪಿ 17237 
| 
| 


6 | ರಾಜೀವ್‌ ಆವಾಸ್‌ ಯೋಜನೆ |! 10897 ' 1887 
| 


ಪ್ರಧಾನಮಂತ್ರಿ 1,80,253 25081 


ಯೋಜನೆ (ನಗರ) 


ಆವಾಸ್‌ 


(ಇ) | ಕೊಳಚೆ ಪ್ರದೇಶದ ಅಲ್ಲಿನ ಮಕ್ಕಳ ಕೊಳಚೆ ಪ್ರದೇಶದಲ್ಲಿ ವಾಸವಿರುವ ಮಕ್ಕಳ ವಿಧ್ಯಾಬಾಸಕೆ. 
| 

ವಿದ್ಯಾಭ್ಯಾಸಕ್ಕೆ ಸರ್ಕಾರ | ಮಂಡಳಿಯಿಂದ ಯಾವುದೇ ಯೋಜನೆ ಇರುವುದಿಲ್ಲ. 

| ತೆಗೆದುಕೊಂಡಿರುವ ಕ್ರಮಗಳೇನು; 

| 


(ಈ) | ಅಲ್ಲಿನ ಯುವಕರ ಉದ್ಯೋಗಕ್ಕೆ ಕೊಳಚೆ ಪ್ರದೇಶದಲ್ಲಿ ವಾಸವಿರುವ ಯುವಕರಿಗೆ ಅನುದಾನದ : 
ಸರ್ಕಾರ ನೀಡಿರುವ ಸೌಲಭ್ಯ ಮತ್ತು | ಲಭ್ಯತೆಗೆ ಅನುಗುಣವಾಗಿ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ (ಐ.ಇ.ಸಿ) 
| 


| | 
ಅವಕಾಶಗಳೇನು? ಕಾರ್ಯಕ್ರಮಗಳಡಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು 
| | ಹಮ್ಮಿಕೊಂಡು ಉದ್ಯೋಗ ಹಾಗೂ ಸ್ವ-ಉದ್ಯೋಗ ಕಲ್ಪಿಸಲು 
ಅವಕಾಶವಿರುತ್ತದೆ. 


ಸಂಖ್ಯೆ :ವಇ 148 ಎಸ್‌ಬಿಎಂ 2021 


“ಸೋಮಣ್ಣ ನ್‌ 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು 


ಔHನುಬರಿಜ 


ಗುರುತಿಸಿರುವ ಕೊಳಚಿ 


ಪ್ರದೇಶಗಳ ಇವರ 


ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ 
ಜ್ಯಾದ್ಯಂತ ಜಿಲ್ಲಾವಾರು ಕೊಳಚೆ 
ಒಟ್ಟು ಕೊಳಚೆ ಪ್ರದೇಶಗಳ 
ಸಂಖ್ಯೆ 


ಘೋಷಿತ ಕೊಳಚೆ 
ಪ್ರದೇಶಗಳ ಸಂಖ್ಯೆ 
105 
ಎ) 
114 
82 
126 
36 
17 
80 
49 
2750 


105 
147 
61 
45 
74 
115 
82 
130 
17 


ರಾ 


ಹೆಸರು 


ಜಿಲ್ಲೆಯ 


